ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 26ನೇ ಜುಲೈ, 2019 


ಚಲನಚಿತ್ರ ಮಂದಿರಗಳ ಮೇಲಿನ ತೆರಿಗೆಯ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು ) :- 
636(734) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ;- 


(ಅ) 2016-17ನೇ ಸಾಲಿನ ಅವಧಿಯಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಚಲನಚಿತ್ರ ಮಂದಿರಗಳಿಂದ (ಗlm 
heatre) ಸಂಗ್ರಹಿಸಲಾದ ಎನ್‌ರೋಲ್‌ಮೆಂಟ್‌ ಮತ್ತು ರಿನೀವಲ್‌ ತೆರಿಗೆಯ ಮೊತ್ತವೆಷ್ಟು ; 


(ಆ) 2016-17ನೇ ಸಾಲಿನ ಅವಧಿಯಲ್ಲಿ ಎಷ್ಟು ಚಲನಚಿತ್ರ ಮಂದಿರಗಳು (iM hea) ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯಲ್ಲಿ ಎನ್‌ರೋಲ್‌ಮೆಂಟ್‌ ಮತ್ತು ರಿನೀವಲ್‌ ಆಗಿವೆ ; 


(ಇ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ನಗರದಲ್ಲಿರುವ ಚಲನಚಿತ್ರ ಮಂದಿರಗಳ (lm theatre)ಸರ್ವೆ ನಡೆಸಿ 
ಹಾಗೂ ಅವುಗಳಲ್ಲಿರುವ ಸುರಕ್ಷಾ ಕ್ರಮಗಳ ಬಗ್ಗೆ ಪರಿಶೀಲಿಸಿದೆಯೇ ; 


(ಈ) ನಗರದ ಚಲನಚಿತ್ರ ಮಂದಿರಗಳಲ್ಲಿ ಆಹಾರ ವಸ್ತುಗಳನ್ನು ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟು ದರದಲ್ಲಿ ಮಾರಾಟ 
ಮಾಡುತ್ತಿರುವ ಬಗ್ಗೆ ಸರ್ಕಾರವು ಕೈಗೊಂಡ ಕ್ರಮವೇನು ? 


